ಕರ್ನಾಟಕ ವಿಧಾನ ಪರಿಷತ್ತು 


01. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


02. 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರ ಹೆಸರು 


1139 + 144 
ಶ್ರೀ ಆರ್‌.ಬಿ. ತಿಮ್ಮಾಪೂರ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಶ್ರೀ ಕೆ.ಎ. ತಿಪ್ಪೇಸ್ಥಾಮಿ 
(ನಾಮ ನಿರ್ದೇಶನ ಹೊಂದಿದವರು) 


ಕಾಯಿನ್‌ ಪ್ರಕರಣದಲ್ಲಿನ 
ಆರೋಪಿಯೊಂದಿಗೆ ರಾಜ್ಯದ ಪ್ರಭಾವಿ 


ರಾಜಕಾರಣಿಗಳು, ಮಂತ್ರಿಗಳು ಮತ್ತು 
ಹಿರಿಯ ಅಧಿಕಾರಿಗಳು ಶಾಮೀಲು 
ಆಗಿದ್ದಾರೆ ಮತ್ತು ಆರೋಪಿ 
ಅಕ್ರಮವಾಗಿ ಕದ್ದಿರುವ ಬಿಟ್‌ 
ಕಾಯಿನ್‌ಗಳಲ್ಲಿ ಮೇಲೆ ತಿಳಿಸಿದ 
ಎಲ್ಲರಿಗೂ ಪಾಲು ಹೋಗಿದೆ ಎನ್ನುವ 
ಆರೋಪ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಹಾಗಿದ್ದಲ್ಲಿ ಈ ಬಗ್ಗೆ 


ರಾಜ್ಯ ಸರ್ಕಾರ ತನಿಖೆ ಒಳಗೊಂಡಂತೆ 
ನಿರ್ವಹಿಸಿರುವ ಜವಾಬ್ದಾರಿ ಮತ್ತು 
ತನಿಖೆಗಳು ಯಾವುವು; (ಸಂಪೂರ್ಣ 
ಮಾಹಿತಿ ನೀಡುವುದು) 

SR 


03. ಉತ್ತರಿಸುವ ದಿನಾಂಕ 23-12-2021 
04. ಉತ್ತರಿಸುವ ಸಚಿವರು ಮಾನ್ಯ ಗೃಹ ಸಚಿವರು 
ps ಪ್ರಶ್ನೆ ಉತ್ತರ 
ಅ | ರಾಜ್ಯದಲ್ಲಿ ಭಾರಿ ಪ್ರಚಲಿತದಲ್ಲಿರುವ 
ಮತ್ತು ಸಂಚಲನ ಮೂಡಿಸಿರುವ ಬಿಟ್‌ 


ಈ ಪ್ರಕರಣದ . ಆರೋಪಿಯನ್ನು 
ಯಾವಾಗ ಬಂಧಿಸಲಾಗಿದೆ ಮತ್ತು ಈ 
ವ್ಯಕ್ತಿಯ ವಿರುದ್ಧ ದಾಖಲಿಸಿರುವ 
ಮೊಕದ್ದಮೆಗಳು ಯಾವುವು; [oo 
ಪ್ರಕರಣದ ತನಿಖೆ ಯಾವ ಹಂತದಲ್ಲಿದೆ 
ಹಾಗೂ ಈ ತನಿಖಾ ತಂಡದ 
ಮುಖ್ಯಸ್ಥರು ಯಾರು; (ಪ್ರಕರಣದಲ್ಲಿ 
ಇದುವರೆಗೂ ನಡೆದಿರುವ 


ಆರೋಪಿತ ಶ್ರೀಕೃಷ್ಣ ಶ್ರೀಕಿ ಯನ್ನು ಕೆ.ಜಿ. ನಗರ ಪೊಲೀಸ್‌ 
ಠಾಣೆ ಮೊ.ಸಂ. 91/2020 ಕಲಂ 20(ಬಿ), 23(ಬಿ), 24, 25, 
27, 27(ಇ), 29 ಎನ್‌.ಡಿ.ಪಿ.ಎಸ್‌ ಆಕ್ಸ್‌ (ಡ್ರಗ್ಸ್‌ ಅಕ್ರಮ 
ಸರಬರಾಜು) ಪ್ರಕರಣದಲ್ಲಿ ದಿನಾಂಕ 17.11.2020 ರಂದು 
ದಸಗಿರಿ ಮಾಡಲಾಗಿತ್ತು. 


ಶ್ರೀಕೃಷ್ಣ ಈ ಶೀಕಿ ವಿರುದ್ದ ದಾಖಲಾಗಿರುವ ಪ್ರಕರಣಗಳು ಹಾಗೂ 
ಪ್ರಕರಣಗಳ ತನಿಖಾ ಹಂತವನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ವಿದ್ಯಮಾನಗಳನ್ನು ಒಳೆಗೊಂಡಂತೆ7ಆರೋಪತ ಶ್ರೀಕೃಷ್ಣ ಆ ಶ್ರೀಕಿ ವಿರುದ್ದ ``'ದಾಪಠಾಗಿರುವ 
ಸಂಪೂರ್ಣ ಮಾಹಿತಿ ನೀಡುವುದು) ಪ್ರಕರಣಗಳ ತನಿಖೆಗೆ ಯಾವುದೇ ವಿಶೇಷ ತನಿಖಾ ತಂಡವನ್ನು 
ನೇಮಕ ಮಾಡಿರುವುದಿಲ್ಲ. ಸದರಿ ಪ್ರಕರಣಗಳ ತನಿಖೆಯನ್ನು 
ತನಿಖಾಧಿಕಾರಿಗಳು ನಿರ್ವಹಿಸಿದ್ದು, ಸಂಬಂಧಪಟ್ಟ ಸಹಾಯಕ 
ಪೊಲೀಸ್‌ ಆಯುಕ್ತರು, ಉಪ ಪೊಲೀಸ್‌ ಆಯುಕ್ತರುಗಳು, 
ಜಂಟಿ /ಅಪರ ಪೊಲೀಸ್‌ ಆಯುಕ್ತರುಗಳು ಹಾಗೂ ಪೊಲೀಸ್‌ 
ಆಯುಕ್ತರು ಕಾಲಕಾಲಕ್ಕೆ ತನಿಖೆಯ ಮೇಲ್ವಿಚಾರಣೆಯನ್ನು 
ನಿರ್ವಹಿಸಿರುತ್ತಾರೆ. 


ಇ |ಕಿಪ್‌ಟ್ಟೊ ಕರೆನ್ನಿಗಳು ಭೌತಿಕ ರೂಪದಲ್ಲಿ | ಆರೋಪಿ ಶ್ರೀಕೃಷ್ಣ ಈ ಶ್ರೀಕಿ ಈತನು ಸ್ಥಳೀಯ ಹಾಗೂ 


ಕ್ರಿ 

ಇಲ್ಲದೆ, ವರ್ಚುಲ್‌ ಕರೆನ್ನಿಗಳಾಗಿದ್ದು, ಅಂತರರಾಷ್ಟ್ರೀಯ ವೆಬ್‌ಸೈಟ್‌ ಹಾಗೂ ಕ್ರಿಪ್ಟೋ ಕರೆನ್ಸಿ ವಾಲೆಟ್‌ 
ಜಗತ್ತಿನ ಅನೇಕ ರಾಷ್ಟಗಳಲ್ಲಿ ಗಳನ್ನು ಹಾಕ್‌ ಮಾಡಿ ಬಿಟ್‌ ಕಾಯಿನ್‌ಗಳನ್ನು ಕದ್ದಿರುವುದಾಗಿ 
ಭತ ಪಲ ಉಷ್ಣಗಳ ಫಾಸನೀಸರ ಮಾಹಿತಿ ನೀಡಲು ಲಿ, ಸಿ.ಐ.ಡಿ. ಹಾಗೂ ಸಿ.ಬಿ.ಐ. 
ವ್ಯಾಲೇಟ್‌ನಿಂದ ಕದ್ದಿರುವುದಾಗಿ | ಮುಖಾಂತರ ದಿನಾಂಕ 28.04.2021/05.04.2021 ರಂದು ಪತ್ರ 
ವರದಿಯಾಗಿರುವುದರಿಂದ ಈ | ಬರೆಯಲಾಗಿದೆ ಹಾಗೂ ಈ ಪ್ರಕರಣದ ಸಂಪೂರ್ಣ ಮಾಹಿತಿ 
ಪ್ರಕರಣದ ತನಿಖೆಯನ್ನು ಕೇಂದ್ರ|/ ದಾಖಲಾತಿಗಳನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ 
ಸರ್ಕಾರದ ಆರ್ಥಿಕ ಇಲಾಖೆ ಜಾರಿ| ದಿನಾಂಕ 03.03.2021 ರಂದು ನೀಡಲಾಗಿದೆ. 
ನಿರ್ದೇಶನಾಲಯದ ಮುಖೇನ 
ಇಂಟರ್‌ ಪೋಲ್‌ಗೆ ವಹಿಸಲು ರಾಜ್ಯ 
ಸರ್ಕಾರ ಮುಂದಾಗುವುದೇ? 
| (ಸಂಪೂರ್ಣ ಮಾಹಿತಿ ನೀಡುವುದು) 


HD 48PCQ2021 


L 


(ಆರಗ ಸು 


ಗೃಹ ಸಚಿವರು 


ಅನುಬಂಧ 


ಶ್ರೀಕೃಷ್ಣ ಶ್ರೀಕಿ ವಿರುದ್ದ ದಾಖಲಾಗಿರುವ ಪ್ರಕರಣಗಳ ಪಟ್ಟಿ 


¥ ಫೂಲೀಣ್‌ fen ಮತಸತ ಹ ಪಿರ್ಯಾದುದಾರರು | ಪ್ರಕರಣದ ಪ್ರಸ್ತುತ ಹಂತ 
TFs ಪಾರ್ಕ್‌ ಪೊಲಿಸ್‌ "ಠಾಣೆ | 1802208 |ಶ್ರೀ ಪ್ರವೇಣ್‌ ಮಾನ್ಯ ನ್ಯಾಯಾಲಯಕ್ಕೆ 
ಮೊ ಸಂ 22/2018 ಕಲಂ 143, ವೆಂಕಟಾಚಲಯ್ಯ ದೋಷಾರೋಪಣಾ 
144, 147, 148, 34], 323, 326, ಪಟ್ಟಿಯನ್ನು ಸಲ್ಲಿಸಲಾಗಿದ್ದು, 
504, 307 506(ಬಿ) ರೆ:ವಿ 149 ಘನ ಉಚ್ಚ ನ್ಯಾಯಾಲಯದಲ್ಲಿ 
ಐಪಿಸಿ ವಿಚಾರಣೆಗೆ ತಡೆಯಾಜ್ಞೆ 
ಇರುತ್ತದೆ. 
ಸಿಐಡಿಸೈಬರ್‌ ಕಂ ಪೊಲಿಸ್‌ T0700 |ಕೈಲಜಾ ಎಸ್‌, ಸಿಐಡಿ ತನಿಷೆಯಲ್ಲರುತ್ತದೆ. 
ಠಾಣೆ ಮೊ ಸಂ ರ9/2019 ಕಲಂ ಆರ್ಥಿಕ 
66, 66(A), 66(8) 43 ಐಟಿ ಸಲಹೆಗಾರರು, ಈ- 
ಆಕ್ಸ್‌ ಮತ್ತು 419, 420 ಐಪಿಸಿ ಪ್ರೋಕ್ಯೂರೈೆಂಟರ್‌ 
ಕೋಶ,, 
3 SoS MGRNE TOO SST OAT dT ಮಾನ್ಯ ನ್ಯಾಯಾಲಯಕ್ಕೆ 
20(ಬಿ), 23(ಬಿ), 24, 25, 27, ಪೂಜಾರ್‌, ಪಿಐ ದೋಷಾರೋಪಣಾ 
27(ಇ), 29 ಎನ್‌ಡಿಪಿಎಸ್‌ ಆಕ್ಸ್‌ ಸಿಸಿಬಿ, ಬೆಂಗಳೂರು | ಪಟ್ಟಿಯನ್ನು ಸಲ್ಲಿಸಲಾಗಿದೆ. 
ನಗರ ಸಿಸಿ ನಂಬರ್‌ ಬಾಕಿ ಇರುತ್ತದೆ. 
ತತಾ EI TS ಹಾನ್ಸ್‌ ಹಾಹ್‌] 
ಮೊ ಸಂ 287/2020 ಕಲಂ 406, ಯಶೋದಾ ದೇವಿ, | ದೋಷಾರೋಪಣಾ 
420 ಐಪಿಸಿ ಪಟ್ಟಿಯನ್ನು ಸಲ್ಲಿಸಿದ್ದು, 
ವಿಚಾರಣೆಯಲ್ಲಿರುತ್ತದೆ. 
ಕಾಟನ್‌ಪೇಟ ಪೊಲಿಸ್‌ ಣಿ 2717020 ಕಥ ಮಾನ್ಯ ನ್ಯಾಯಾಲಹಾದಲ್ಲ 
ಮೊ ಸಂ 153/2020 ಕಲಂ 120 ಪೂಜಾರ್‌, ಪಿಐ ದೋಷಾರೋಪಣಾ 
(ಬಿ), 379, 420, 465, 468, ಸಿಸಿಬಿ, ಬೆಂಗಳೂರು | ಪಟ್ಟಿಯನ್ನು ಸಲ್ಲಿಸಿದ್ದು, 
47), ರವಿ 34 ಇಪಿಸಿ & 66, ನಗರ ವಿಚಾರಣೆಯಲ್ಲಿರುತ್ತದೆ. 
66(ಸಿ), 66(ಡಿ), ಐಟಿ ಆಕ್ಸ್‌, 
[ಸೈಬರ್‌ ಕಂ ಪಾಶ್‌ 710 | ಅಕನರರ್‌ ಮಾನ್ಸ್‌ ನಾಹಾಹಕ್ಸ್‌ 
ಮೊ ಸಂ 45/2020 ಕಲಂ 420 ಬಾಲಕೃಷ್ಣ ದೋಷಾರೋಪಣಾ 
ರೆ:ವಿ 34 ಐಪಿಸಿ, & ಕಲಂ 66(ಸಿ), ಪಟ್ಟಿಯನ್ನು ಸಲ್ಲಿಸಿದ್ದು, 
66(ಡಿ)ಐಟಿ ಆಕ್ಸ್‌, ವಿಚಾರಣೆಯಲ್ಲಿರುತ್ತದೆ. 
ಸಿವ ಸೈಬರ್‌ ಕಂ ಪಾಲ್‌ IOI ರರ ನನ ಸವರ ಇನಪಯಕ್ತದ್ದಾಡ್‌ 
ಠಾಣೆ ಮೊ ಸಂ 02/2021 ಕಲಂ 
66(೩), 66(8) ರೆ:ವಿ 384 ಐಪಿಸಿ 
NE: | 


